ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 551 (4೨೨) 
ಸದಸ್ಯರ ಹೆಸರು ; ಶ್ರೀ ಘೋಟ್ಲೇಕರ ಶ್ರೀಕಾಂತ ಲಕ್ಷಣ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ 
ಚುನಾಲಯುತರಾದವರು) 
ಉತ್ತರಿಸಬೇಕಾದ ದಿನಾಂಕ 10-03-2020 
ಉತ್ತರಿಸುವ ಸಚವರು ಮಾನ್ಯ ನಗರಾಭವ್ಯೃಧ್ಧಿ ಸಜಿವರು. 
ಅ) | ಕರ್ನಾಟಕ ನಗರ ನಾರು ಸರವರಾಜು ಕೆ.ಯು.ಐ.ಡಿ.ಎಫ್‌.ಸಿ ವತಿಯಂದ ವಿಶ್ವ 


ಮತ್ತು ಒಳಚರಂಡಿ ಮಂಡಳ ವತಿಯಿಂದ 
ಕಾರವಾರ ಜಲ್ಲೆಯ ಹಳಯಾಳ 
ತಾಲ್ಲೂಕಿನಲ್ಲ ಕೈಗೊಂಡಿರುವ ಪಟ್ಟಣಕ್ಕೆ 
ಕೊಳವೆ ನೀರು ಸರಬರಾಜು ಯೋಜನೆ 
ಸಧ್ಯ ಯಾವ ಹಂತದಲ್ಪದೆ: 


ಬ್ಯಾಂಕ್‌ ನೆರವಿನ ಕರ್ನಾಟಕ ಪೌರ ಸುಧಾರಣ 
(ಕೆ.ಎಂ.ಆರ್‌.ಪಿ)ಯ ಪೌರಬಂಡವಾಕ ಹೂಡಿಕೆ 
ಘಟಕದಡಿ ಉತ್ತರ ಕನ್ನಡ ಜಲ್ಲೆಯ ಹಳಯಾಳ 
ಪುರಸಭೆ ವ್ಯಾಪ್ತಿಯಲ್ಲ 2೦14-15 ನೇ ಸಾಅನಲ್ಪಿ 
ಈ ಕೆಕಕಂಡ ಕಾಮಗಾರಿಗಳನ್ನು 
ಕೈಗೊಳ್ಳಲಾಗಿರುತ್ತದೆ: 

* 24/7 ನೀರು ಸರಬರಾಜು 

*  ಎಕ್‌ಪ್ರೆಸ್‌ ಫಿಡರ್‌ ಮೈನ್‌ ಕಾಮಗಾರಿ 


ಮೇಲನ ಎರಡು ಕಾಮಗಾರಿಗಳು 
ದಿ:31.5.೭2೦17 ರಂದು ಪೂರ್ಣಗೊಂಡಿರುತ್ತದೆ. 


24/17 ನೀರು ಸರಬರಾಜು ಕಾಮಗಾರಿಯ 
ಕಾರ್ಯಾಚರಣಿ ಮತ್ತು ನಿರ್ವಹಣಿ ಅವಧಿಯ ರ 
ವರ್ಷಗಳಾಗಿದ್ದು, ಅದರ 3 ವರ್ಷಗಳು 
ಮುಕ್ತಾಯಗೊಂಡಿರುತ್ತದೆ. ಇನ್ನು ೨ ವರ್ಷಗಳು 
ಬಾಕಿಯುರುತ್ತದೆ. 


ಕೆ.ಯು.ಡಬ್ಬ್ಕ್ಯೂ.ಎಸ್‌ & ಡಿ.ಬ ವತಿಯುಂದ: 
ಪ್ರಸ್ತುತ ಕಾರವಾರ ಜಲ್ಲೆಯ ಹಳಯಾಳ ಪಟ್ಟಣಕ್ಕೆ 
ಮಂಡಳ ವತಿಯುಂದ ಯಾವುದೇ 
ನೀರು ಸರಬರಾಜು ಯೋಜನೆಯನ್ನು 
ಕೈಗೆತ್ತಿಕೊಂಡಿರುವುದಿಲ್ಲ. 


ಹಳಯಾಕ 
ಕಲ್ಪಸುವ 
ಸಂಖ್ಯೆ. 


ಕಾರವಾರ 
ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆ 
ಯೋಜನೆಗೆ ಸರ್ಕಾರದ ಆದೇಶ 
ನಅಇ 43 ಯು.ಡಿ.ಎಸ್‌ 2೦15, 
B:06-12-2017 ರಲ್ತ ಆಡಳತಾತೃಕ 
ಅನುಮೋದನೆ ನೀಡಲಾಗಿದೆ. ಕಾಮಗಾರಿಗಳನ್ನು 
ದಿ:೦೨-೦7-2೭೦1೨ ರಂದು ಪ್ರಾರಂಭಸಲಾಗಿದ್ದು, 
ಕಾಮಗಾರಿ ಪ್ರಗತಿಯಲ್ಪರುತ್ತದೆ. 


ಜಲ್ಲೆಯ 


ಕೆ.ಯು.ಐ.ಡಿ.ಎಫ್‌.ಸಿ ಮತಿಯಿಂದ 


ಆ) 


ಸದರಿ ಯೋಜನೆ ಶಂಕು 


ಸ್ಥಾಪನೆಯಾಗಿದ್ದು. ಯಾವಾಗ: 


ಯೋಜನೆಯ ಶಂಕು ಸ್ಥಾಪನೆಯು 
ದಿನಾಂಕ:14.5.2೦14 ರಂದು ಆಗಿರುತ್ತದೆ. 


ಕೆ.ಯು.ಡಬ್ಬ್ಯೂ..ಎಸ್‌ಹ ಡಿ. ಬ ವತಿಯಿಂದ: 
ಹಆಯಾಳ ಪಟ್ಟಣದ ಒಳಚರಂಡಿ ಯೋಜನೆಗೆ 
ದಿನಾಂಕ:೦7-12-೭೦17 ರಂದು ಶಂಕು 
ಸ್ಥಾಪನೆಯಾಗಿರುತ್ತದೆ. 


ಇ) 


ಠೇ ಯೋಜನೆಗಾಗಿ ಕಾಂ್ದುರಿಸಲಾದ ಒಟ್ಟು 
ಅನುದಾನ ಎಷ್ಟು; 


ತಹ ವಡಿಎಫ್‌ಸಿ ವತಯಿಂದ 24/7 ನೀರು 
ಸರಬರಾಜು ಕಾಮಗಾರಿ ಗುತ್ತಿಗೆ ಮೊತ್ತ 
ರೂ.17.05 ಕೋಟಗಳು. 


ಎಕ್ತಪ್ರೆಸ್‌ ಫಿಡರ್‌ ಮೈನ್‌ ಕಾಮಗಾರಿ ಗುತ್ತಿಗೆ 
ಮೊತ್ತ ರೂ.೭.12 ಕೋಟಗಳು. 


ಕೆ.ಯು.ಡಬ್ಬ್ಯೂ.ಎಸ್‌ & ಡಿ.ಬ ವತಿಯುಂದ: 
ಹಆಯಾಳ ಪಟ್ಟಣದ ಒಳಚರಂಡಿ 
ಯೋಜನೆಯನ್ನು ರೂ.76.2೦ ಕೋಟಗಳಲ್ಪ 
ಕೈಗೊಳ್ಳಲಾಗಿದ್ದು, ಯೋಜನೆ ಆರ್ಥಿಕ ಮಾದರಿ 
ಕೆಳಕಂಡಂತಿದೆ; 
(ರೂ. ಕೋಟಗಳಲ್ಲ) 
ಕರ್ನಾಟಕ ಸರ್ಕಾರದ ಅನುದಾನ | 57.15 
(ಶೇ.75) 


15.24 


3.81 


76.20 


ಸಾಅನ ಮಂಡಳಯ 
ಲಕ್ಷಗಳಗೆ 


2೦1೨-೭2೦ ನೇ 
ಆಯವ್ಯಯದಲ್ಲ ರೂ.0೦೦.೦೦ 
ಅವಕಾಶ ಕಲ್ತಸಲಾಗಿದೆ. 


ಈ) 


ಶೇ ಯೋಜನೆಗೆ ಆಡಳಆತಾತ್ಛಕ 
ಅನುಮೋದನೆ ಮತ್ತು ತಾಂತ್ರಿಕ 
ಮಂಜೂರಾತಿ ನೀಡಿದ್ದು ಯಾವಾಗ; 


ಕೆ.ಯು.ಐ.ಡಿ.ಎಫ್‌.ಪಿ ವತಿಯಂದ 
ಆಡಳತಾತ್ಯೃಕ ಅನುಮೋದನೆಯನ್ನು ದಿನಾಂಕ: 
13.5.2೦೦೨ ರಂದು ನೀಡಲಾಗಿರುತ್ತದೆ 
ಹಾಗೂ ತಾಂತ್ರಿಕ ಮಂಜೂರಾತಿಯನ್ನು 
ದಿನಾಂಕ: 17.10.2೦11 ರಂದು ನೀಡಲಾಗಿರುತ್ತದೆ. 


ಕೆ.ಯು.ಡಬ್ಯ್ಯೂ.ಎಸ್‌ & ಡಿ. ಬ ಪತಿಯುಂದ 
ಹಆಯಾಳ ಪಜ್ದಣದ ಒಳಚರಂಡಿ ಯೋಜನೆಗೆ 


ಸರ್ಕಾರದ ಆಡೇಶ ಸಂಖ್ಯೆ. 
ನಅಇ 43 ಯುಡಿಎಸ್‌ 2೦15, 
ದಿನಾಂಕ; ೦6-12-2೦17 ರಲ್ಪ ಆಡಳತಾತೃಕ 
ಅನುಮೋದನೆ ನೀಡಲಾಗಿದ್ದು. ಆದೇಶ 
ದಿನಾಂಕ:14-11-2018 ರಲ್ಪ ತಾಂತ್ರಿಕ 


ಅನುಮೋದನೆ ನೀಡಲಾಗಿದೆ. 


[8] 


ಪ 7ಗುತ್ತನಯನ್ನು ಯಾವ 'ಇಪೆಸ್ಸಗೆ ತಹನ ಡಎಘ್‌ಾ ಸ ವತಯಂದ 2477 
»(. | ನೀಡಲಾಗಿದೆ; ಮತ್ತು ಗುತ್ತಿಗೆ | ನೀರು ಸರಬರಾಜು ಕಾಮಗಾರಿಯ ಗುತ್ತಿಗೆಯನ್ನು 
ಕರಾರಿನಪ್ಪಯ ಕಾಮಗಾರಿಯನ್ನು ಯಾವ | ಮೆಜ್ಯೆನ್‌ ಇರಿಗೆಷನ್‌ ಸಿಪ್ಪಮ್‌ ಅ. ಜಲಗಾವ 
ಅವಧಿಯೊಳಗೆ ಮುಕ್ತಾಯಗೊಳಸಲು | ರವರಿಗೆ ನೀಡಲಾಗಿರುತ್ತದೆ. ಗುತ್ತಿಗೆ ಕರಾರಿನಷ್ಟಯ 
ಸೂಜಸಲಾಗಿತ್ತು? ಕಾಮಗಾರಿಯು ದಿನಾಂಕ: 14.5.೭೦15 ರಂದು 
ಪೂರ್ಣಗೊಳ್ಳಬೇಕಾಗಿತ್ತು, ಆದರೆ ಕಾಲಾವಧಿ 


ವಿಸ್ತರಣಿಯೊಂದಿಗೆ ದಿನಾಂಕ: 31.5.೭೦17 ರಂದು 
ಪೂರ್ಣಗೊಂಡಿರುತ್ತದೆ. 


ಎಕ್ಸಪ್ರೆಸ್‌ ಫಿಡರ್‌ ಮೈನ್‌ ಕಾಮಗಾರಿಯ 
ಗುತ್ತಿಗೆಯನ್ನು ಮೆಪ್ರವೀಣ್‌ ಇಲೆಕ್ಟಿಕಲ್ಸ್‌ ರವರಿಗೆ 


ನೀಡಲಾಗಿರುತ್ತದೆ. ಗುತ್ತಿಗೆ ಕರಾರಿನಪ್ಟಯ 
ಕಾಮಗಾರಿಯು ದಿನಾಂಕ: 18.೨.೭೦15 ರಂದು 
ಪೂರ್ಣಗೊಳ್ಳಖೇಕಾಗಿತ್ತು, ಆದರೆ ಕಾಲಾವಧಿ 


ವಿಸ್ತರಣಿಯೊಂದಿಗೆ ದಿನಾಂಕ: 29.೭.೦೦16 ರಂದು 
ಪೂರ್ಣಗೊಂಡಿರುತ್ತದೆ. 


ಕೆ.ಯು.ಡಬ್ಬ್ಯೂ.ಎಸ್‌ ಹ ಡಿ. ಬ ವತಿಯುಂದ 
ಹಆಯಾಳ ಪಟ್ಟಣದ ಒಳಚರಂಡಿ ಯೋಜನೆಯ 
ಕಾಮಗಾರಿಗಳನ್ನು ಟೆಂಡರ್‌ ಆಧಾರದಲ್ಲ ಮೆ॥ 


ಸುಪ್ರದಾ ಕನ್ಸ್‌ಸ್ರಕ್ಷನ್ಸ್‌ ಪ್ರೈ. ಅ. ಧಾರವಾಡ, 
ಇವರಿಗೆ ಕರಾರು ಒಪ್ಪಂದದ ಸಂಖ್ಯೆ:೦6/ 
2019-2೦ ದಿನಾಂಕ:6-7-2೦19 ರಲ್ಪ 


ಪಹಿಸಲಾಗಿದೆ. ಗುತ್ತಿಗೆ ಕರಾರು ಒಪ್ಪಂದದ ಪ್ರಕಾರ, 
ಯೋಜನೆ ಕಾಮಗಾರಿಯನ್ನು 36 ತಿಂಗಳುಗಳ 
ಅವಧಿಯಲ್ಲ ಪೂರ್ಣಗೊಳಸಬೇಕಾಗಿರುತ್ತದೆ. 


ಕಡತ ಸಂಖ್ಯೆ : ನಅಇ 72 ಪಿ.ಆರ್‌.ಜೆ ೭2೦೭೦ 


NL 


(.ಸೆಗರಾಛವೃದ್ಧಿ ಸಚಿವರು. 


ಟೂ 


